ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಜಮೀನಿನ ದುರಸ್ಥಿ ಕಾರ್ಯ ಮಾಡುವ ಬಗ್ಗೆ 
ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಠಳೀಯ ಸಂಸ್ಥೆಗಳ ಕ್ಲೇತು) :- 
236 (369) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕು ಕೊಪ್ಪ ಹೋಬಳಿ ಕೋಣಸಾಲೆ ಗ್ರಾಮದ ಸರ್ಮೆ ನಂ.31ರಲ್ಲಿ 
ಎಷ್ಟು ಸರ್ಕಾರಿ ಜಮೀನಿದೆ; ಈ ಪೈಕಿ ಯಾವ ವರ್ಷದಂದು ಯಾರ್ಯಾರಿಗೆ ಎಷ್ಟೆಷ್ಟು ಜಮೀನು 
ಮಂಜೂರು ಮಾಡಲಾಗಿದೆ ; (ಸಂಪೂರ್ಣ ವಿವರ ನೀಡುವುದು) 


(ಆ) ಈ ಜಮೀನುಗಳಲ್ಲಿ ಹಾಲಿ ಮಂಜೂರುದಾರರು ಹಾಗಿದಲ್ಲಿ 


ಲ್ಲಿ ಎಷ್ಟು ವರ್ಷ ಅನುಭೋಗದಲ್ಲಿದ್ದಾದೆ ; 
(ಸಂಪೂರ್ಣ ವಿವರ ನೀಡುವುದು) 


(ಇ) ಸದರಿ ಜಮೀನುಗಳಲ್ಲಿ ಎಷ್ಟು ಮಂಜೂರುದಾರರಿಗೆ ಅವರ ಜಮೀನು ದುರಸ್ಥಿ ಕಾರ್ಯವನ್ನು 
ಯಾವಾಗ  ಮಾಡಿಕೂಡಲಾಗಿದೆ; ಬಾಕಿ ಇರುವವರಿಗೆ ಯಾವಾಗ ದುರಸ್ಥಿ ಕಾರ್ಯ 
ಮಾಡಿಕೊಡಲಾಗುವುದು ? (ವರ್ಷವಾರು ಸಂಪೂರ್ಣ ವಿವರ ನೀಡುವುದು) 


